ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1152 

ಸದಸ್ಯರ ಹೆಸರು: ಶ್ರೀ.ಎನ್‌.ರವಿಕುಮಾರ್‌ 

ಉತ್ತರಿಸುವ ದಿನಾಂಕ: 17-03-2020 

ಉತ್ತರಿಸುವವರು: ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
ಪ್ರಶ್ನೆಗಳು ಉತ್ತರ 


ರೇಷ್ಮೆ ಬೆಳೆಯನ್ನು ಉತ್ತೇಜಿಸಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು; 


ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಯನ್ನು ಉತ್ತೇಜಿಸಲು ಈ 

ಕೆಳಕಂಡ ಸಹಾಯಧನ/ಪ್ರೋತ್ಸಾಹಧನ ಸೌಲಭ್ಯಗಳನ್ನು ರೇಷ್ಮೆ 

ಬೆಳೆಗಾರರಿಗೆ ಒದಗಿಸಲಾಗುತ್ತಿದೆ. 

1. ಸುಧಾರಿತ ಹಿಪ್ಪುನೇರಳೆ ತೋಟಿ ಬೆಳೆಯಲು, ನರ್ಸರಿ ಬೆಳೆಸಲು 
ಸಹಾಯಧನ ಹಾಗೂ ತಾಂತ್ರಿಕ ಮಾಹಿತಿ ಒದಗಿಸಲಾಗುತ್ತಿದೆ. 

2. ಹಿಪ್ಪುನೇರಳೆ . ತೋಟಕ್ಕೆ ಟ್ರಂಚಿಲಗ್‌ - ಮಲ್ಪಿಂಗ್‌ ಮಾಡಲು 
ಸಹಾಯಧನ ಹಾಗೂ ತಾಂತ್ರಿಕ ಮಾಹಿತಿ. 

3. ಹಿಪ್ಪುನೇರಳ ತೋಟಕ್ಕೆ ಹನಿ ನೀರಾವರಿ ಅಳವಡಿಕೆಗೆ 
ಶೇ.90ರಷ್ಟು ಸಹಾಯಧನ. K 

4. ಹಿಪ್ಪುನೇರಳೆ ತೋಟಿದ ಮಣ್ಣಿನ ಫಲವತ್ತತೆಗಾಗಿ 
ಜೈವಿಕಗೊಬ್ಬರ . ಬಳೆ, ಹಿಪ್ಪುನೇರಳೆ ಸೊಪ್ಪಿನ ಇಳುವರಿ 
ಹಾಗೂ ಗುಣಮಟ್ಟ ಹೆಚ್ಚಿಸುವ ಸಲುವಾಗಿ ಸಸ್ಯ ಸಂವರ್ಧಕ 
ಹಾಗೂ ಬೇರು ಕೊಳೆ ನಿಯಂತ್ರಣಕ್ಕಾಗಿ ಸಹಾಯಧನ. 

5. ಹಿಪ್ಪುನೇರಳೆ ಮರ ಕೃಷಿ ಪದ್ಮತಿ ಉತ್ತೇಜನಕ್ಕಾಗಿ ಸಹಾಯಧನ. 

6. ರೇಷ್ಣ ಹುಳು ಸಾಕಾಣಿಕೆ ಮನೆ/ಮೌಂಟಿಂಗ್‌ ಹಾಲ್‌ 
ನಿರ್ಮಾಣಕ್ಕೆ ಸಹಾಯಧನ. 

7. ಸೋಂಕು ವಿವಾರಕಗಳ ಪೂರೈಕೆ ಮತ್ತು ಸಲಕರಣೆಗಳಿಗೆ 
ಸಹಾಯಧನ ಹಾಗೂ ತಾಂತ್ರಿಕ ಮಾಹಿತಿ. 

8. ರೋಟರಿ ಚಂದ್ರಿಕೆಗಳ ಖರೀದಿಗೆ ಸಹಾಯಧನ 

9. ದ್ವಿತಳಿ ಚಾಕಿ ವೆಚ್ಚಕ್ಕೆ ಸಹಾಯಧನ. 

10.ಚಾಕಿ ಸಾಕಾಣಿಕಾ ಕೇಂದ್ರದ ಸ್ಥಾಪನೆಗೆ / ಸಲಕರಣೆಗಳಿಗೆ 
ಸಹಾಯಧನ. 

11.ನಸೂತನ ತಾಂತ್ರಿಕತೆಗಳ ಅಳವಡಿಕೆಗೆ ರೈತರಿಗೆ ತರಬೇತಿ ಮತ್ತು 
ಕಾರ್ಯಾಗಾರ. 

12.ರೇಷ್ಠ್ಮೆ ಗೂಡಿನ ಧಾರಣೆ ಕುಸಿತ ಸಂದರ್ಭದಲ್ಲಿ ರೇಷ್ಮ 
ಬೆಳೆಗಾರರಿಗೆ ರಕ್ಷಣಾತ್ಮಕ ದರ ನೀಡಲಾಗುತ್ತಿದೆ. 

13.ದ್ವಿತಳಿ ಬಿತ್ತನೆ ಬೆಳೆಗಾರರು ಹಾಗೂ ಮೈಸೂರು ಬಿತ್ತನೆ 
ಬೆಳೆಗಾರರು ಬೆಳೆಯುವ ಬಿತ್ತನೆ ಗೂಡಿಗೆ ಪ್ರೋತ್ಸಾಹಧನ / 
ಬೋನಸ್‌ ನೀಡಲಾಗುತ್ತಿದೆ. 

14.ರೇಷ್ಮೆ. ಬಿತ್ತನೆ ಬೆಳೆಗಾರರಿಗೆ ಉತ್ಪಾದಕತೆ ಮತ್ತು ಗುಣಮಟ್ಟ 
ಆಧರಿಸಿ ಬಿತ್ತನೆ ಗೂಡಿಗೆ ಪ್ರೋತ್ಸಾಹಧನ ನೀಡಲಾಗುತ್ತಿದೆ. 

15.ಉತ್ತರ ಕರ್ನಾಟಿಕ ಜಿಲ್ಲೆಗಳಲ್ಲಿ ಉತ್ಪಾದಿಸುವ ದ್ವಿತಳಿ ರೇಷ್ಮೆ 
ಗೂಡಿಗೆ ಕೆ.ಜಿ.ಗೆ ರೂ.10/-ರಂತೆ ಸಾಗಾಣಿಕೆ ವೆಚ್ಚ. 
ಇದಲ್ಲದೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ 
ಯೋಜನೆಯಡಿ ಹಿಪ್ಪುನೇರಳೆ ನರ್ನರಿ / ತೋಟ ಸ್ಥಾಪನೆ, 
ತೋಟ ನಿರ್ವಹಣೆ ಮತ್ತು ಹಿಪ್ಪುನೇರಳೆ ಮರ ಕೃಷಿ ಪದ್ಧತಿ 
ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ರೈತರಿಗೆ 
ಕೂಲಿ/ಸಾಮಗ್ರಿ ವೆಚ್ಚವನ್ನು ಭರಿಸುವ ಮೂಲಕ ಗ್ರಾಮೀಣಾ 
ಪ್ರದೇಶದಲ್ಲಿ - ಉದ್ಯೋಗವಕಾಶವನ್ನು ಕಲ್ಪಿಸಿ ಆರ್ಥಿಕ 


ಸದೃಢತಯನ್ನು ಒದಗಿಸಲಾಗುತ್ತಿದೆ. Ke 


ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯದಲ್ಲಿ 

ಬೆಳೆಯಲಾದ ರೇಷ್ಮೆ ಳೆಯ ಅನುಬಂಧದಲ್ಲಿ ಒದಗಿಸಿದೆ. 

ಪ್ರಮಾಣವೆಷ್ಟು; (ಜಿಲ್ಲಾವಾರು ವಿವರ 

ನೀಡುವುದು) 

ರೇಷ್ಮೆ ಗೂಡಿಗೆ ಬೆಂಬಲ ಬೆಲೆ ನೀಡಲು | ರಾಜ್ಯದಲ್ಲಿ ರೇಷ್ಮೆ ಬೆಳೆಗಾರರು ಬೆಳೆದ ರೇಷ್ಮೆ ಗೂಡಿಗೆ ಚೆಂಬಲ 

ಸರ್ಕಾರ ಕೈಗೊಂಡ ಕ್ರಮಗಳೇನು; ಬೆಲೆ ನೀಡುವ ಕಾರ್ಯಕ್ರಮವಿರುವುದಿಲ್ಲ. ಆದರೆ, ರೇಷ್ಮೆ ಗೊಡಿನ 
ಧಾರಣೆಯು ಕುಸಿತಗೊ೦ಡ ಸಂದರ್ಭದಲ್ಲಿ ರಕ್ಷಣಾತ್ಮಕ ದರವನ್ನು 
ನೀಡುವ ಮೂಲಕ ರೇಷ್ಮ ಬೆಳೆ ಬೆಳೆಯಲು ಪೋತ್ಸಾಹಿಸ 
ಲಾಗುತ್ತಿದೆ. ದ್ವಿತಳಿ ರೇಷ್ಮೆ ಗೂಡಿನ ದರ ಪ್ರತಿ ಕೆ.ಜಿಗೆ ರೂ260/- 
ಹಾಗೂ ಮಿಶ್ರತಳಿ ಗೂಡಿನ ದರ ಪ್ರತಿ ಕೆಜಿಗೆ ರೂ220-ಕಿಂತ 
ಕಡಿಮೆಯಾದಾಗ ಪ್ರತಿ ಕೆ.ಜಿ. ದ್ವಿತಳಿ “ಬಿತ್ತನೆ ಗೂಡಿಗೆ ಗರಿಷ್ಠ 
ರೂ50/- ಹಾಗೂ ಪ್ರತಿ ಕೆ.ಜಿ. ಮಿಶ್ರತಳಿ ಗೂಡಿಗೆ ಗರಿಷ್ಠ ರೂ.0/- 
ಗಳಿಗೆ ಮೀರದಂತೆ ರಕ್ಷಣಾತಕ ದರ ನೀಡಲು 
ಕ್ರಮವಹಿಸಲಾಗುತ್ತಿದೆ. _ 

ರಾಜ್ಯಮಟ್ಟದ ರೇಷ್ಮೆ ಬೆಳೆಗಾರರ | ಕೇಂದ್ರ ರೇಷ್ಮೆ ಮಂಡಳಿ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ 

ಸಮಾವೇಶ, ಏರ್ಪಡಿಸಲು ಸರ್ಕಾರ| ರೇಷ್ಮೆ ಬೆಳೆಗಾರರ ಸಮಾವೇಶ/ರೇಷ್ಠೆ ಕೃಷಿ ಮೇಳವನ್ನು ಪ್ರ? 

ಯಾವ ಕ್ರಮ ಕೈಗೊಂಡಿದೆ? ವರ್ಷವು ಆಯೋಜಿಸಲಾಗುತ್ತಿದೆ. ಸದರಿ ಸಮಾವೇಶದಲ್ಲಿ ಪ್ರಗತಿ 
ಪರ ರೇಷ್ಮೆ ಬೆಳೆಗಾರರು/ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ ನಗದು 
ಬಹುಮಾನದೊಂದಿಗೆ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾಮಟ್ಟದ 
ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. 
ಮುಂದುವರೆದು,ನೂತನ ತಾಂತ್ರಿಕತೆಗಳು ಹಾಗೂ ಅವಿಷ್ಕಾರದ 
ಬಗ್ಗೆ ವಿಷಯ ತಜ್ನರಿಂದ: ಉಪನ್ಯಾಸ ಮತ್ತು 
ವಸ್ತುಪು್ರದರ್ಶನಗಳನ್ನು ಸಮಾವೇಶಗಳಲ್ಲಿ ಆಯೋಜಿಸಲಾಗುತ್ತಿದೆ. 

ರೇಷ್ಮೆ 39 ರೇಶ್ಯವಿ 2020 


pr 


(ನಾರಾಯಣ ಗೌಡ) 
ಪೌರಾಡಳಿತ, ತೋಟಗಾರಿಕೆ ಮತ್ತು 
ರೇಷ್ಮೆ ಸಚಿವರು 


ವಿಧಾಸ ಪರಿಷತ್‌ ಪ್ರಶ್ನೆ 1152ಕ್ಕೆ ಅನುಬಂಧ 
ಉತ್ಪಾದಿಸಲಾದ ರೇಷ್ಮೆ ಗೂಡು (ಮೆ.ಟನ್‌) 
4 ಜಲ್ಲೆಗಳು 2019-20 
2017-18 | 2018-19 | (ಫೆಬ್ರನರಿ-2020ರ 

1 ಬೆಂಗಳೂರು ಗ್ರಾಮಾಂತರ 3725 4118 3667 
2 |ಜೆಂಗಳೂರು ನಗರ 1089 1188 1166 
3 |ಚಿಕ್ಕಬಳ್ಳಾಪರ 11783 14505 11296 
4 ಚಿತ್ರದುರ್ಗ 647 852 778 
5 [ದಾವಣಗೆರೆ 194 369 162 
6 [ಕೋಲಾರ 9022 11137) 9256 
7 [ರಾಷುನಗರ 14645 19801 17892 
8 |ಕಿವಯೊಗ್ಗ 97 107| 86 
9 [ಸುಮಕೂರು 2723| 3192 2617 
10 |ಜಾಮರಾಜನಗರ 252 243 212 
1 |ಜಿಕ್ಕಮಗಳೂರು 17 20 23 
12 ದಕ್ಷೀಂ ಕನ್ನಡ 1 1 1 
13 |ಹಾಸನ 704| 802 779 
14 |ತೊಡಗು 4 4 4 

FE ಮಂಡ್ಯ 17187] 20199 19355 
16 |ಮೈಸೂರು 967 1226 1073 
17 |ಉಡುಖ 2 2 
18 [ಬಳ್ಳಾರಿ 
19 |ಜೀದರ್‌ 
20 [ಕಲಬುರ್ಗಿ 
21 [ಕೊಪ್ಪಳ 
22 |ರಾಯಚೂರು 
23 |ಯಾದಗಿರಿ 
24 |ಬಾಗಲಕೋಟೆ 
25 [ಬೆಳಗಾವಿ 
26 |ವಿಜಯಪುರ 
27 |ಢಾರವಾಡ 
28 |ಗದಗ 
29 |ಹಾವೇರಿ KRU 
30 [ಉತ್ತರ ಕನ್ನಡ 
3 |ಮೈಸೂರು ಬಿತ್ತನೆ ವಲಯ 

ರಾಜ್ಯದ ಒಟ್ಟು 


